ಕರ್ನಾಟಕ ವಿಧಾನ ಪರಿಷತ್ತು 


. ಸದಸ್ಯರ ಹೆಸರು: 
. ಉತ್ತರಿಸುವ ದಿನಾಂಕ: 
. ಉತ್ತರಿಸುವ ಸಚಿವರು: 


PN 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 


11091184) 

ಶ್ರೀಮತಿ ಎಸ್‌. ವೀಣಾ ಆಚ್ಚಯ್ಯ 
22.09.2021 

ಕಂದಾಯ ಸಚಿವರು 


ಹ 
ಪಕ್ನ್‌ 


ಉತ್ತರ 


ನಡಿ ಪ್ರಜೆಗಳಿಗೆ ಕರ್ನಾಟಕದಲ್ಲಿ ಕೃಷಿ 
ಜಮೀನು ಖರೀದಿಸಲು 
ಅವಕಾಶವಿದೆಯೇ; (ಸಂಬಂಧಿಸಿದ 
ಆದೇಶಗಳ ಹಾಗೂ ನಿಯಮಗಳ ಪ್ರತಿ 
ನೀಡುವುದು) 


ಇಲ್ಲ 


ನು 


ಅವಕಾಶವಿದ್ಧಲ್ಲಿ ವಿಡೇತ”ಪ್ರಜೆಗಳು 
ಕರ್ನಾಟಕದಲ್ಲಿ ಕೃಷಿ ಜಮೀನು 
ಖರೀದಿಸಲು ಅನುಸರಿಸಬೇಕಾದ ವಿಧಾನ 
ಹಾಗೂ ನಿಯಮಗಳೇನು;(ಸಂಪೂರ್ಣ 
ವಿವರ ನೀಡುವುದು) 


ವಡೌೇಕಿ "ಪ್ರಜೆಗಳಿಗೆ ಕರ್ನಾಟಕದಲ್ಲಿ ಕೃಷ ಜಮೀನು 
ಖರೀದಿಸಲು ಅವಕಾಶವಿರುವುದಿಲ್ಲ. ವಿದೇಶಿ ಪ್ರಜೆಯು 
ಭಾರತದಲ್ಲಿ ವಾಸಿಸುತ್ತಿದ್ದಲ್ಲಿ ಸಂಬಂಧಿಸಿದ ರಾಜ್ಯ 
ಸರ್ಕಾರದಿಂದ ಹಾಗೂ ಭಾರತೀಯ ರಿಸರ್ವ್‌ ಬ್ಯಾಂಕಿನಿಂದ 
ಅನುಮತಿ ಪಡೆದು ಖರೀದಿಸಲು ಅವಕಾಶವಿರುತ್ತದೆ. 


(FEMA ಕಾಯ್ದೆಯಂತೆ) 


ಕೊಡಗು `ಜಳ್ಲ `ನಿರಾಜಪೇಟ ತಾಲ್ಲೂಕು 
ಹುದಿಕೇರಿ ಹೋಬಳಿಯ ತೆರಾಲು 
ಗ್ರಾಮದಲ್ಲಿ ವಿದೇಶಿ ಪ್ರಜೆಗಳು ಕೃಷ 
ಜಮೀನನ್ನು ಖರೀದಿಸಿದಾರೆಯೇ; ಹಾಗೂ 
ಅವರ ಹೆಸರಿಗೆ ಖಾತೆಯಾಗಿದೆಯೇ; 


ಉಪನೋಂದಣಾಧಿಕಾರಿ, ಪೊನ್ನಂಪೇಟೆ, ಹೊಡಗು 
ಜಿಲ್ಲೆ ಇವರ ಕಛೇರಿಯಲ್ಲಿ ನೋಂದಾಯಿಸಲಾದ 
ದಸ್ತಾವೇಜು ಸಂಖ್ಯೆ:521/97-98, ದಿನಾಂಕ:26.09.1997ರಲ್ಲಿ 
ತೆರಾಲು ಗ್ರಾಮದಲ್ಲಿ ಶ್ರೀ ಅನಿಲ್‌ ಕುಮಾರ್‌ ಮಲ್ಲೋತ್ರ 
ಮತ್ತು ಅವರ ಪತ್ನಿ ಪಮೇಲಾ ಗಾಲೆ ಮಲ್ಲೋತ್ರ ರವರು 
ಕೃಷಿ ಭೂಮಿಯನ್ನು ಖರೀದಿಸಿರುವುದು ದಾಖಲಾಗಿರುತ್ತದೆ. 
ನೋಂದಾಯಿತ ದಾಸ್ತುವೇಜುಗಳಲ್ಲಿ ಶ್ರೀ ಅನಿಲ್‌ ಕುಮಾರ್‌ 
ಮಲ್ಲೋತ್ರ ಮತ್ತು ಅವರ ಪತ್ನಿ ಪಮೇಲಾ ಗಾಲೆ ಮಲ್ಲೋತ್ರ 
ರವರು ತಾವು ತೆರಲು ಗ್ರಾಮ, ವಿರಾಜಪೇಟೆ ತಾಲ್ಲೂಕು, 
ಕೊಡಗು ಜಿಲ್ಲೆ, ಇಲ್ಲಿ ನಿವಾಸಿಗಳೆಂದು 
ದಾಖಲಿಸಿಕೊಂಡಿರುತ್ತಾರೆ. 

ನೋಂದಾಯಿತ ದಾಸ್ತುವೇಜಿನಂತೆ ಚೆ-ನಮೂನೆಯನ್ನು 
ತಹಶೀಲ್ದಾರ್‌ ಕಛೇರಿಯಲ್ಲಿ ಸ್ಟೀಕೃತವಾದ ಕಾರಣ 
ಮ್ಯುಟೇಷನ್‌ ಅಂಗಿಕರೀಸಲಾಗಿದೆ. 


ಸೆದರಿ ಜಮೀನು ಖರೀದಿ "ಹಾಗೂ 
ಖಾತೆಯಾಗಿರುವುದು ನಿಯಮಾನುಸಾರ 
ವಾಗಿವೆಯೇ; 
ನಿಯಮಾನುಸಾರವಾಗಿರದಿದ್ದಲ್ಲಿ, ಸದರಿ 
ಪ್ರಕರಣದಲ್ಲಿ ಭಾಗಿಯಾಗಿರುವ 
ಅಧಿಕಾರಿಗಳ ವಿರುದ್ಧ ಸರ್ಕಾರ 
ತೆಗೆದುಕೊಂಡಿರುವ ಕ್ರಮವೇನು; 


ಕ ಬಗ್ಗ ಸರಕಾರ ನಮಮಾನಾಾರ ಸ್‌ ಮ 
ಕೈಗೊಳ್ಳಲಾಗುವುದು. 


ಕಂಇ 22 ಎಲ್‌ಆರ್‌ಎಸ್‌2021 


ಫ 
Pay ¢ 
4 ಹ್‌ 
(೬ರ್‌.ಆಶೋಕ) 
ಕಂದಾಯ ಸಚಿವರು 


